ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ, ಮಾರ್ಚ್ ೧೭ , ೨೦೧೬ ( ಫಾಲ್ಗುಣ ೨೭ , ಶಕ ವರ್ಷ ೧೯೩೭) 
Bengaluru , Thursday , March 17 , 2016 ( Phalguna 27 , Shaka Varsha 1937) . 


ಸಂಚಿಕೆ ೧೧ 
Issue 11 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ , 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 
ಉಪ ವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, 

ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16(2) ರ ಅನ್ವಯ ಅಧಿಸೂಚನೆ 

ಸಂಖ್ಯೆ : ಎಲ್‌ಎಕ್ಯೂ /ಸಿಆರ್/ 03 /2011 - 12, ದಿನಾಂಕ 08 - 02 - 2016 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17/1961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16 ಉಪ 
ಪ್ರಕರಣ (2) ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಾಜ್ಯ ಹೆದ್ದಾರಿ 24 ರಿಂದ 
ಸಿರಾ ಗಡಿ ರಸ್ತೆ ಚೈನೇಜ್ 6.10 ರಲ್ಲಿ ಸೇತುವೆಗೆ ನಿರ್ಮಾಣದ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ 
ಪ್ರಕರಣ (1) ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ 
ಪ್ರಕಟಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆ : ಚಿತ್ರದುರ್ಗ 


ತಾಲ್ಲೂಕು: ಹಿರಿಯೂರು 


ಹೋಬಳಿ : ಧರ್ಮಪುರ 


ಗ್ರಾಮ : ನಾಗೇನಹಳ್ಳಿ 


ಕ್ರಮ 


ಕಮ | 


ರಿ.ಸ. ನಂ. 


ರಿ . ಸ. ನಂ . 


ಜಮೀನಿನ ತರಹೆಯ 


ವಿಸ್ತೀರ್ಣ 
( ಎ - ಗುಂ ) 


ವಶಪಡಿಸಿಕೊಂಡ ದಿನಾಂಕ 


ವಿವರ 


|| 1 


| 


12/2 


| 


| 


0 - 14 


ದಿನಾಂಕ : 09 - 04 - 2015 | 


73 / ಪಿ1 


ಖುಷ್ಠಿ 
ಖುಷಿ 
ಖುಷಿ 


0 - 06 


ದಿನಾಂಕ : 09 - 04 - 2015 


| 


3 


| 


73/ ಪಿ2 


| 


0 - 17 


ದಿನಾಂಕ : 09 - 04 - 2015 | 


ಒಟ್ಟು 


0 - 37, 


PR . 6 
SC . 50 


ಉಪ ವಿಭಾಗಾಧಿಕಾರಿ ಹಾಗೂ 

ಭೂ ಸ್ವಾಧೀನಾಧಿಕಾರಿ, 


( ೪೧) 


୬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೭, ೨೦೧೬ 


ಭಾಗ ೬ . 


ಉಪ ವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, 

ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16( 2) ರ ಅನ್ವಯ ಅಧಿಸೂಚನೆ 

ಸಂಖ್ಯೆ : ಎಲ್‌ಎಕ್ಯೂ / ಸಿಆರ್ / 51 /2012 -13, ದಿನಾಂಕ 08 - 02 - 2016 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17 /1961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16 ಉಪ 
ಪ್ರಕರಣ ( 2 ) ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಶಾಂತಿ ಸಾಗರ 
ಜಲಾಶಯದಿಂದ ಭರಮಸಾಗರ ಹಾಗೂ ಮಾರ್ಗದ ಮದ್ಯದ 45 ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲು ಜಲ ಶುದ್ದೀಕರಣ ಘಟಕ 
ನಿರ್ಮಾಣದ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1) ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು 
ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆ : ಚಿತ್ರದುರ್ಗ 


ತಾಲ್ಲೂಕು: ಹೊಳಲ್ಕೆರೆ 


ಹೋಬಳಿ : ಬಿ . ದುರ್ಗ 


ಗ್ರಾಮ : ಮಲ್ಲೇನಹಳ್ಳಿ 


ಕ್ರಮ 


ರಿ . ಸ. ನಂ . 


ಜಮೀನಿನ ತರಹೆಯ 

ವಿವರ 


ವಶಪಡಿಸಿಕೊಂಡ ದಿನಾಂಕ 


ವಿಸ್ತೀರ್ಣ 
( ಎ - ಗುಂ ) 
2- 02 


ಸಂಖ್ಯೆ 
1 


| 


| 


27 / 


ಖುಷ್ಠಿ 


| 


ದಿನಾಂಕ : 11 - 09 - 2014 


ಒಟ್ಟು 


2 - 02 


PR. 7 
Sc . 50 


ಉಪ ವಿಭಾಗಾಧಿಕಾರಿ ಹಾಗೂ 

ಭೂ ಸ್ವಾಧೀನಾಧಿಕಾರಿ. 


ಉಪ ವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, 

ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16( 2) ರ ಅನ್ವಯ ಅಧಿಸೂಚನೆ 

ಸಂಖ್ಯೆ : ಎಲ್ಎ ಕ್ಯೂ / ಸಿಆರ್ / 08 /2010 - 11 , ದಿನಾಂಕ 18 - 01 -2016 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 171961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16 ಉಪ 
ಪ್ರಕರಣ ( 2) ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಲಕ್ಷ್ಮೀಪುರದಿಂದ 
ಕಸ್ತೂರಿರಂಗಪ್ಪನಹಳ್ಳಿ ವರೆಗೆ ರಸ್ತೆ ನಿರ್ಮಾಣ ಮಾಡುವ ಉದ್ದೇಶಕ್ಕೆ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1) 
ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆ : ಚಿತ್ರದುರ್ಗ ತಾಲ್ಲೂಕು : ಹಿರಿಯೂರು ಹೋಬಳಿ : ಜೆ. ಜಿ. ಹಳ್ಳಿ 

ಗ್ರಾಮ : ರಂಗನಾಥಪುರ 


ಕ್ರಮ 


ರಿ. ಸ. ನಂ . 


ಜಮೀನಿನ ತರಹೆಯ 

ವಿವರ 


ವಿಸ್ತೀರ್ಣ 
( ಎ - ಗುಂ ) 


ವಶಪಡಿಸಿಕೊಂಡ ದಿನಾಂಕ 


ಸಂಖ್ಯೆ 


132 /2ಎ 


ಖುಷಿ 


0 - 09 


ದಿನಾಂಕ : 26 - 11 - 2015 


132ಎ 


ಖುಷಿ 


0 - 24 


ದಿನಾಂಕ : 26 - 11 - 2015 


132 /2ಬಿ1 


ಖುಷಿ 


0 - 07 


ದಿನಾಂಕ : 26 - 11 - 2015 


132 /2ಬಿ2 


ಖುಷಿ 


0 - 20 


ದಿನಾಂಕ : 26 - 11 - 2015 


ಒಟ್ಟು 


1 - 20 


PR . 8 
Sc . 50 


ಉಪ ವಿಭಾಗಾಧಿಕಾರಿ ಹಾಗೂ 

ಭೂ ಸ್ವಾಧೀನಾಧಿಕಾರಿ. 


ಭಾಗ ೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೭, ೨೦೧೬ 
ಉಪ ವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, 

ಚಿತ್ರದುರ್ಗ ಉಪ ವಿಭಾಗ , ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16 (2)ರ ಅನ್ವಯ ಅಧಿಸೂಚನೆ 

ಸಂಖ್ಯೆ : ಎಲ್‌ಎಕ್ಯೂ /ಸಿಆರ್ / 03/ 09 - 10 , ದಿನಾಂಕ 18 - 01 - 2016 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 171961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16ರ ಉಪ 
ಪ್ರಕರಣ ( 2) ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕಂದಿಕೆರೆ ಗ್ರಾಮದ 
ಗೂಡೂರಹಳ್ಳಿ ಕೆರೆಗೆ ಹಿನ್ನಿರು ಮುಳುಗಡೆಯಾದ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1) ರಲ್ಲಿ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 

ಅನುಸೂಚಿ 


ಜಿಲ್ಲೆ : ಚಿತ್ರದುರ್ಗ 


ತಾಲ್ಲೂಕು : ಹಿರಿಯೂರು 


ಹೋಬಳಿ : ಐಮಂಗಲ 


ಗ್ರಾಮ : ಕಂದಿಕೆರೆ 


ಕ್ರಮ 
ಸಂಖ್ಯೆ 


ರಿ . ಸ. ನಂ . 


ಜಮೀನಿನ ತರಹೆಯ 

ವಿವರ 


ವಿಸ್ತೀರ್ಣ 
( ಎ - ಗುಂ ) 


ವಶಪಡಿಸಿಕೊಂಡ ದಿನಾಂಕ 


165 /6ಎ 


ಖುಷಿ 


2 - 32 


ದಿನಾಂಕ : 10 - 06 - 2014 


2 


. 


165 /6ಬಿ 


ಖುಷ್ಟಿ 


0 - 32 


ದಿನಾಂಕ : 10 - 06 - 2014 


3 - 24 


PR. 9 
SC. 50 


ಉಪ ವಿಭಾಗಾಧಿಕಾರಿ ಹಾಗೂ 

ಭೂ ಸ್ವಾಧೀನಾಧಿಕಾರಿ. 


ಉಪ ವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, 

ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16( 2) ರ ಅನ್ವಯ ಅಧಿಸೂಚನೆ 

ಸಂಖ್ಯೆ : ಎಲ್ಎಕ್ಯೂ / ಸಿಆರ್ /06/07 -08 , ದಿನಾಂಕ 18 - 01 - 2016 | 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 171961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16ರ ಉಪ 
ಪ್ರಕರಣ ( 2) ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಸೂರನಹಳ್ಳಿ ಗ್ರಾಮದಲ್ಲಿ 
ರಾಣಿಕೆರೆ ಪೂರಕ ನಾಲಾ ನಿರ್ಮಾಣದ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1) ರಲ್ಲಿ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆ : ಚಿತ್ರದುರ್ಗ 


ತಾಲ್ಲೂಕು: ಚಳ್ಳಕೆರೆ 


ಹೋಬಳಿ : ಪರಶುರಾಂಪುರ 


ಗ್ರಾಮ : ಸೂರನಹಳ್ಳಿ 


ಕ್ರಮ 
ಸಂಖ್ಯೆ 


ರಿ. ಸ. ನಂ . 


ಜಮೀನಿನ ತರಹೆಯ 

ವಿವರ 


ವಿಸ್ತೀರ್ಣ 
( ಎ - ಗುಂ ) 


ವಶಪಡಿಸಿಕೊಂಡ ದಿನಾಂಕ 


56lಪಿ10 


ಖುಷಿ 


1 - 20 


ದಿನಾಂಕ : 13 - 02 - 2015 


56lಪಿ5 


ಖುಷಿ 


0 - 08 


ದಿನಾಂಕ : 13 - 02 - 2015 | 


56lಪಿ5 


ಖುಷಿ 


0 - 08 


ದಿನಾಂಕ : 13 - 02 - 2015 


56 / ಪಿ5 


0 - 08 


ದಿನಾಂಕ : 13 - 02 - 2015 


ಖುಷಿ 
ಖುಷಿ 


56 /lಪಿ5 


0 - 08 


ದಿನಾಂಕ : 13 - 02 - 2015 | 
ದಿನಾಂಕ : 13 - 02 - 2015 


56lಪಿ5 


ಖುಷಿ 


0 - 08 


ಒಟ್ಟು 


2 - 20 


PR . 10 
SC. 50 


ಉಪ ವಿಭಾಗಾಧಿಕಾರಿ ಹಾಗೂ 

ಭೂ ಸ್ವಾಧೀನಾಧಿಕಾರಿ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೭, ೨೦೧೬ 

ಭಾಗ ೬ . 
ಉಪವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, 

ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16( 2) ರ ಅನ್ವಯ ಅಧಿಸೂಚನೆ 

ಸಂಖ್ಯೆ : ಎಲ್ಎಕ್ಯೂ /ಸಿಆರ್/ 04 /11 - 12, ದಿನಾಂಕ 18 - 01 - 2016 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 171961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16ರ ಉಪ 
ಪ್ರಕರಣ (2) ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿತ್ರದುರ್ಗ ನಗರದ 
ಒಳಚರಂಡಿ ಯೋಜನೆಯ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1) ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ 
ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆ : ಚಿತ್ರದುರ್ಗ 


ತಾಲ್ಲೂಕು : ಚಿತ್ರದುರ್ಗ 


ಹೋಬಳಿ : ಕಸಬಾ 


ಗ್ರಾಮ : ಪಿಳ್ಳೆಕೇರನಹಳ್ಳಿ 


ಕ್ರಮ 


ರಿ. ಸ. ನಂ . 


ಜಮೀನಿನ ತರಹೆಯ 


ವಶಪಡಿಸಿಕೊಂಡ ದಿನಾಂಕ 


ಸಂಖ್ಯೆ 


ವಿವರ 


ವಿಸ್ತೀರ್ಣ 
( ಎ - ಗುಂ ) 
0 - 10 


ರಿ. ಸ . ನಂ . 5379 | 


ಖುಷಿ 


| 


ದಿನಾಂಕ : 16 - 11 - 2015 


PR . 11. 
Sc . 50 


ಉಪ ವಿಭಾಗಾಧಿಕಾರಿ ಹಾಗೂ 

ಭೂ ಸ್ವಾಧೀನಾಧಿಕಾರಿ. 


ಉಪ ವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, 

ಚಿತ್ರದುರ್ಗ ಉಪ ವಿಭಾಗ , ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16(2) ರ ಅನ್ವಯ ಅಧಿಸೂಚನೆ 

ಸಂಖ್ಯೆ : ಎಲ್ಎಕ್ಯೂ / ಸಿಆರ್/04 /11 - 12 , ದಿನಾಂಕ 18 -01 - 2016 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 171961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16ರ ಉಪ 
ಪ್ರಕರಣ (2) ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿತ್ರದುರ್ಗ ನಗರದ 
ಒಳಚರಂಡಿ ಯೋಜನೆಯ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1) ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ 
ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆ : ಚಿತ್ರದುರ್ಗ 


ತಾಲ್ಲೂಕು: ಚಿತ್ರದುರ್ಗ 


ಹೋಬಳಿ : ಕಸಬಾ 


ಗ್ರಾಮ : ಮಲ್ಲನಕಟ್ಟೆ 


ರಿ . ಸ. ನಂ . 


ಜಮೀನಿನ ತರಹೆಯ 

ವಿವರ 


ಕ್ರಮ 
ಸಂಖ್ಯೆ 
1 


ವಿಸ್ತೀರ್ಣ 
( ಎ - ಗುಂ ) 


ವಶಪಡಿಸಿಕೊಂಡ ದಿನಾಂಕ 


| 


| ರಿ.ಸ.ನಂ. 260 


| 


ಖಷ್ಠಿ 


0 - 10 


ದಿನಾಂಕ : 16 - 11 - 2015 


PR. 12 
Sc. 50 


ಉಪ ವಿಭಾಗಾಧಿಕಾರಿ ಹಾಗೂ 

ಭೂ ಸ್ವಾಧೀನಾಧಿಕಾರಿ, 


ಉಪ ವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, 

ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16( 2) ರ ಅನ್ವಯ ಅಧಿಸೂಚನೆ 

ಸಂಖ್ಯೆ : ಎಲ್ಎಕ್ಯೂ / ಸಿಆರ್ /23/2010 - 11 , ದಿನಾಂಕ 18 - 01- 2016 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17 /1961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16ರ ಉಪ 
ಪ್ರಕರಣ ( 2) ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಳ್ಳಕೆರೆ ಪಟ್ಟಣಕ್ಕೆ ಹಿರಿಯೂರು 
ತಾಲ್ಲೂಕು ವಿ. ವಿ. ಸಾಗರದಿಂದ ನೀರು ಸರಬರಾಜು ಮಾಡಲು ಒತ್ತಡ ನಿಯಂತ್ರಣ ಘಟಕ ನಿರ್ಮಾಣದ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ 
ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1) ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ 
ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೭ , ೨೦೧೬ 


ಅನುಸೂಚಿ 

ಹೋಬಳಿ : ಐಮಂಗಲ 


ಜಿಲ್ಲೆ : ಚಿತ್ರದುರ್ಗ 


ತಾಲ್ಲೂಕು: ಹಿರಿಯೂರು 


ಗ್ರಾಮ : ಹೇಮದಳ 


ಕ್ರಮ 


ಖುಷಿ 


ಜಮೀನಿನ ತರಹೆಯ ವಿಸ್ತೀರ್ಣ 
ರಿ. ಸ. ನಂ . 

ವಶಪಡಿಸಿಕೊಂಡ ದಿನಾಂಕ 
ಸಂಖ್ಯೆ 

ವಿವರ 

( ಎ - ಗುಂ ) 
201 

0 - 09 

ದಿನಾಂಕ : 02 - 12 - 2015 

ಒಟ್ಟು | 0 - 09 
PR. 13 

ಉಪ ವಿಭಾಗಾಧಿಕಾರಿ ಹಾಗೂ 
SC. 50 

ಭೂ ಸ್ವಾಧೀನಾಧಿಕಾರಿ . 
ಉಪ ವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, 

ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16( 2) ರ ಅನ್ವಯ ಅಧಿಸೂಚನೆ 

ಸಂಖ್ಯೆ : ಎಲ್ಎಕ್ಯೂ / ಸಿಆರ್/05/ 09 - 10 , ದಿನಾಂಕ 18 - 01 - 2016 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17 /1961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16ರ ಉಪ 
ಪ್ರಕರಣ ( 2) ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕಂದಿಕೆರೆ ಗ್ರಾಮದ ಕಂದಿಕೆರೆ 
ಕೆರೆ ನಿರ್ಮಾಣದಿಂದಾಗಿ ನೀರು ಮುಳುಗಡೆಯಾದ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1) ರಲ್ಲಿ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆ : ಚಿತ್ರದುರ್ಗ ತಾಲ್ಲೂಕು : ಹಿರಿಯೂರು ಹೋಬಳಿ : ಐಮಂಗಲ 

ಗ್ರಾಮ : ಕಂದಿಕೆರೆ 
ರಿ . ಸ. ನಂ . ಜಮೀನಿನ ತರಹೆಯ 

ವಿಸ್ತೀರ್ಣ 

ವಶಪಡಿಸಿಕೊಂಡ ದಿನಾಂಕ 
ವಿವರ 

( ಎ - ಗುಂ ) 
ಖುಷಿ 2 - 02 

ದಿನಾಂಕ : 29 - 10 - 2014 
2 - 02 


ಕ್ರಮ 


ಸಂಖ್ಯೆ 


11 


ఒట్టు 


PR . 14 
Sc . 50 


ಉಪ ವಿಭಾಗಾಧಿಕಾರಿ ಹಾಗೂ 

ಭೂ ಸ್ವಾಧೀನಾಧಿಕಾರಿ. 


ಉಪ ವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭು ನಾಧಿಕಾರಿಗಳವರ ಕಛೇರಿ, 

ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲಂ 16( 2) ರ ಅನ್ವಯ ಅಧಿಸೂಚನೆ 

ಸಂಖ್ಯೆ : ಎಲ್‌ಎಕ್ಯೂ /ಸಿಆರ್ / 02 / 09 - 10 , ದಿನಾಂಕ 18 - 01 - 2016 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17 /1961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16ರ ಉಪ 
ಪ್ರಕರಣ ( 2) ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ನಾಯಕನಹಟ್ಟಿ ಗ್ರಾಮದ 
ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಆವರಣ ವಿಸ್ತರಣೆ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ 
(1) ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ 
ಪ್ರಕಟಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆ : ಚಿತ್ರದುರ್ಗ ತಾಲ್ಲೂಕು : ಚಳ್ಳಕೆರೆ ಹೋಬಳಿ : ನಾಯಕನಹಟ್ಟಿ 

ಗ್ರಾಮ : ನಾಯಕನಹಟ್ಟಿ 


ಕ್ರಮ 
ಸಂಖ್ಯೆ 


ರಿ . ಸ. ನಂ . 


ಜಮೀನಿನ ತರಹೆಯ 

ವಿವರ 


ವಶಪಡಿಸಿಕೊಂಡ ದಿನಾಂಕ 


ವಿಸ್ತೀರ್ಣ 
( ಎ - ಗುಂ ) 
1 - 10 


219 /451 
219/ 452 


| 
| 


ಖುಷ್ಠಿ 
ಖುಷ್ಠಿ 


ದಿನಾಂಕ : 26 - 02 - 2014 
ದಿನಾಂಕ : 26 - 02 - 2014 


- 


| 

| 
ಒಟ್ಟು | 


2 


1 - 37 
3 - 07 


PR. 15 
Sc . 50 


ಉಪ ವಿಭಾಗಾಧಿಕಾರಿ ಹಾಗೂ 

ಭೂ ಸ್ವಾಧೀನಾಧಿಕಾರಿ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೭, ೨೦೧೬ 

ಭಾಗ ೬ 
ಜಿಲ್ಲಾಧಿಕಾರಿಗಳು , ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು. 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013ರ ( ದಿನಾಂಕ 01.01.2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ ) ರೊಂದಿಗೆ 

ಓದಲಾದ ಕಲಂ 19 (1) ರಲ್ಲಿ ಹೊರಡಿಸಲಾದ ಅಧಿಸೂಚನೆ 
ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ನಂ .ಎಲ್‌ಎಕ್ಯೂ / ಸಿಆರ್ / 21 / 13 -14 ದಿ: 04.02.2016. 


ಹಾಲಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡುವಂತೆ ಭಾಗ - 6 ಪುಟ 250, 251 

ದಿನಾಂಕ: 30 .04.2015ರಂತೆ 


ಕಲಂ 19(1) ರ ಅಧಿಸೂಚನೆ ತಿದ್ದುಪಡಿಯಂತೆ ಓದಿಕೊಳ್ಳುವುದು 


ನೆಲಮಂಗಲ ತಾಲ್ಲೂಕು ಕಸಬಾ ಹೋಬಳಿ ಬಸವನಹಳ್ಳಿ, ಶ್ರೀನಿವಾಸಪುರ, ಬಾವಿಕೆರೆ , ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ 
ಚಿಕ್ಕಮಾರನಹಳ್ಳಿ ಗ್ರಾಮದ ಹಲವು ಸರ್ವೆ ನಂಬರ್ ಜಮೀನುಗಳು ಈ ಕೆಳಗಿನ ಅನುಸೂಚಿಯಲ್ಲಿ 

ನೆಲಮಂಗಲ ತಾಲ್ಲೂಕು ಕಸಬಾ ಹೋಬಳಿ ಬಸವನಹಳ್ಳಿ ಗ್ರಾಮದ ಸ. ನಂ .34/8, ಬಾವಿಕೆರೆ ಗ್ರಾಮದ ಸ. ನಂ .75, 
ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು- ಹಾಸನ ರೈಲ್ವೆ 

ಶ್ರೀನಿವಾಸಪುರ ಗ್ರಾಮದ ಸ. ನಂ .267, 269 , 275 , 276 , 89 , 92/3 ಮತ್ತು ಚಿಕ್ಕಮಾರನಹಳ್ಳಿ ಗ್ರಾಮದ ಸ. ನಂ .22 , 
ಯೋಜನೆಗೆ ಬೇಕಾಗುವುದೆಂದು ಜಿಲ್ಲಾಧಿಕಾರಿಗಳು , ಭೂಸ್ವಾಧೀನ ಮತ್ತು ಪು . ಸ . ಬೆಂಗಳೂರು 
ಗ್ರಾಮಾಂತರ ಜಿಲ್ಲಾಧಿಕಾರಿಗಳವರಿಗೆ ಕಂಡು ಬಂದಿರುತ್ತದೆ. 

23 /3ರಲ್ಲಿ ಒಟ್ಟು 1 -32 % (19602 ಚ.ಅಡಿಗಳು) ಎಕರೆ/ ಗುಂಟೆ ಜಮೀನನ್ನು ಬೆಂಗಳೂರು- ಹಾಸನ ರೈಲ್ವೆ 
ಈ ಮೂಲಕ ತಿಳಿಸುವುದೇನೆಂದರೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ 

| ಯೋಜನೆಯ ಉದ್ದೇಶಕ್ಕೆ ಭೂಸ್ವಾಧೀನಪಡಿಸಿಕೊಳ್ಳಲು ಈ ಕುರಿತು ಬೇಕಾಗುವುದೆಂದು ಮಾನ್ಯ ಜಿಲ್ಲಾಧಿಕಾರಿಗಳು 
ಪರಿಹಾರದ ಹಕ್ಕು , ಪುನರವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013ರ ( ದಿನಾಂಕ 01 .01.2014 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಇವರಿಗೆ ಕಂಡು ಬಂದಿದೆ. 
ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ 

ಈ ಮೂಲಕ ತಿಳಿಸುವುದೇನೆಂದರೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ 
ಸಂ . ಕಂ . ಇ.18: ಆರ್‌ಇಎಚ್:2014 ದಿನಾಂಕ 06 . 02 . 2014ರಂತೆ ಹೊಸ ಕಾಯ್ದೆ 2013ರ ಕಲಂ 11ರ 

ಹಕ್ಕು , ಪುನರವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013ರ (ದಿನಾಂಕ 01.01.2014 ರಿಂದ ಜಾರಿಗೆ ತಂದ 
ಸೌಲಭ್ಯದ ಮೇರೆಗೆ (2013 ಕೇಂದ್ರದ 30ನೇ ಕಾಯ್ದೆ ) ಸದರ ಕಾನೂನಿನ ಕಲಂ 12ರ ಮೇರೆಗೆ 

| ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ ಸಂ . ಕಂ .ಇ .18 : ಆರ್‌ಇಎಚ್:2014 ದಿನಾಂಕ 06.02 .2014ರಂತೆ 
ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಹೊಸ ಕಾಯ್ದೆ 2013ರ ಕಲಂ 11ರ ಸೌಲಭ್ಯದ ಮೇರೆಗೆ (2013 ಕೇಂದ್ರದ 30ನೇ ಕಾಯ್ದೆ) ಸದರಿ ಕಾನೂನಿನ ಕಲಂ 
ರವರು ಈ ಮೂಲಕ ಕಾರ್ಯಪಾಲನೆ ಪ್ರಾಧಿಕಾರವನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಬೆಂಗಳೂರು 
ಇವರಿಗೆ ನೀಡಲಾಗಿದೆ ಹಾಗೂ ಕಲಂ 43ರ ಮೇರೆಗೆ ಮನರವಸತಿ ಪುನರನಿರ್ಮಾಣದ ಅಧಿಕೃತ 

12ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಪ್ರಾಧಿಕಾರದ ಕಾರ್ಯಪಾಲನೆಯನ್ನು ಪುನರವಸತಿ ಅಧಿಕಾರಿಗಳು/ ವಿಶೇಷ ಭೂಸ್ವಾಧೀನಾಧಿಕಾರಿಗಳು 

ಬೆಂಗಳೂರು ರವರು ಈ ಮೂಲಕ ಕಾರ್ಯಪಾಲನೆ ಪ್ರಾಧಿಕಾರವನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಬೆಂಗಳೂರು 
ಇವರಿಗೆ ನೀಡಲಾಗಿದೆ. 

ಇವರಿಗೆ ನೀಡಲಾಗಿದೆ ಹಾಗೂ ಕಲಂ 43ರ ಮೇರೆಗೆ ಪುನರವಸತಿ ಪುನರನಿರ್ಮಾಣದ ಅಧಿಕೃತ ಪ್ರಾಧಿಕಾರದ 
ಸರ್ಕಾರದ ಆದೇಶ ಸಂ . ಕಂ .ಇ .36.ಭೂಸ್ತಾವಿ2014 ದಿನಾಂಕ 13 .03.2014ರನ್ವಯ ಮತ್ತು ಕಾರ್ಯಪಾಲನೆಯನ್ನು ಪುನರವಸತಿ ಅಧಿಕಾರಿಗಳು/ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಇವರಿಗೆ ನೀಡಲಾಗಿದೆ. 
ತಿದ್ದುಪಡಿ ಆದೇಶ ದಿನಾಂಕ 22.04.2014ರನ್ವಯ ಕಲಂ 6(2)ರ ಅಡಿಯಲ್ಲಿ ನೀರಾವರಿ | ಸಾರ್ವಜನಿಕ ಉದ್ದೇಶಕ್ಕೆ ಭೂಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ. ಜಮೀನಿನ ಸ. ನಂ . 34 /3, 15 , 267 , 269, 275 , 276 , 
ಯೋಜನೆಗಳಿಗಾಗಿ ಭೂಸ್ವಧೀನಪಡಿಸುವಾಗ ಪರಿಸರದ ಮೇಲಿನ ಪರಿಣಾಮ ನಿರ್ಧರಣದ ಅಂಶ 89 , 92 /3, 22 , 23/3ರಲ್ಲಿ ಒಟ್ಟು 1-32 % (19602 ಚ.ಅಡಿಗಳು) ಎಕರೆ / ಗುಂಟೆ ಜಮೀನನ್ನು ಬೆಂಗಳೂರು 
(Environment Impact Assessment) ಪ್ರಕ್ರಿಯೆಯನ್ನು ಬೇರಾವುದೇ ಕಾಯ್ದೆಗಳಡಿಯಲ್ಲಿ ಹಾಸನ ರೈಲ್ವೆ ಮಾರ್ಗ ನಿರ್ಮಿಸಲು ರೈಲ್ವೆ ಯೋಜನೆಗೆ ಕೋರಿರುವ ಸ್ಥಳದಲ್ಲಿ ಪೆಡೂಲ್-1ರಂತೆ 
ಮಾಡಬೇಕಾದಲ್ಲಿ ಸಾಮಾಜಿಕ ನಿರ್ಧರಣದ ಅಂಶ ( Social Impact Assessment) 

ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ. 
ಅನ್ವಯಿಸುವುದಿಲ್ಲವೆಂದು ಸ್ಪಷ್ಟಿಕರಿಸಿದೆ. 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೭, ೨೦೧೬ 


ಹಾಲಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡುವಂತೆ ಭಾಗ - 6 ಪುಟ 250 , 251 

ದಿನಾಂಕ:30.04.2015ರಂತೆ 


ಕಲಂ 19 (1)ರ ಅಧಿಸೂಚನೆ ತಿದ್ದುಪಡಿಯಂತೆ ಓದಿಕೊಳ್ಳುವುದು 


ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ | ಈ ಜಮೀನಿನಲ್ಲಿ ಉದ್ದೇಶಿತ ಯೋಜನೆಯು ಹಾದು ಹೋಗುವ ಪ್ರದೇಶದಲ್ಲಿ ಯಾವುದೇ ಗ್ರಾಮ , ಮನೆ 
ಮೋಜಿಣಿದಾರರಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರು ಅಡ್ಡಿ ಮಾಡಕೂಡದೆಂದು | ಕಟ್ಟಡಗಳು ಬರುತ್ತಿರುವುದಿಲ್ಲ. 
ಎಚ್ಚರಿಸಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು. 

2013ರ ಕಾಯ್ದೆ ಕಲಂ 13 (1)ರ ಮೇರೆಗೆ ಆಸಕ್ತಿಯುಳ್ಳವರು ತಮ್ಮ ತಂಟೆ ತಕರಾರರುಗಳನ್ನು ಈ 
ಪುನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013ರ ಕಾಯ್ದೆ ಕಲಂ 14(4)ರ ಮೇರೆಗೆ ಈ ಅಧಿಸೂಚನೆ 

ಅಧಿಸೂಚನೆ ಪ್ರಕಟಗೊಂಡ 60 ದಿನದೊಳಗೆ ಈ ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕು. ನಂತರ ಬಂದ ಅರ್ಜಿಗಳನ್ನು 
ಪ್ರಕಟಗೊಂಡ ದಿನಾಂಕದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಲಿರುವ ಭೂಮಿಯನ್ನು ಒಪ್ಪಂದದ ಮೇರೆಗೆ 

ಯಾವುದೇ ಮುನ್ಸೂಚನೆ ನೀಡದೆ ಎಲೆಗೆ ಹಾಕಲಾಗುವುದು. 
ವಿಕ್ರಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವಿಸುವ, ಬದಲಾಯಿಸುವ ಅಥವಾ ಇನ್ಯಾವುದೇ ರೀತಿಯ 
ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಭಂದಿಸಿದೆ. ಅಂತಹ ಯಾವುದೇ ಕ್ರಯ ಅಥವಾ ಇನ್ನಾವುದೇ 

ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಿಣಿದಾರರಾಗಲಿ 
ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಐತೀರ್ಪು ರಚಿಸುವಾಗ ಗಣನೆಗೆ ತೆಗೆದುಕೊಳ್ಳದೇ ಅಂತಿಮವಾಗಿ 

ಅಥವಾ ಈ ಕೆಲಸ ಮಾಡುವವರಿಗೆ ಯಾರು ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಮನರವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013ರ ಕಾಯ್ದೆ 
ಕಲಂ 11 (4)ರ ಮೇರೆಗೆ ಈ ಅಧಿಸೂಚನೆ ಪ್ರಕಟಗೊಂಡ ದಿನಾಂಕದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಲಿರುವ 
ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕ್ರಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವಿಸುವ, ಬದಲಾಯಿಸುವ ಅಥವಾ 
ಇನ್ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಭಂದಿಸಿದೆ. ಅಂತಹ ಯಾವುದೇ ಕ್ರಯ ಅಥವಾ 
ಇನ್ನಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಐತೀರ್ಪು ರಚಿಸುವಾಗ ಗಣನೆಗೆ ತೆಗೆದುಕೊಳ್ಳದೇ ಅಂತಿಮವಾಗಿ 
ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 


PR-16 


ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು. 


SC - 25 


R .N .I. No. KARBIL /2001/47147 POSTAL REGN. No. RNP /KA /BGS/2202/2014 -16 
Licensed to post without prepayment WPP No . 297 


೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೭, ೨೦೧೬ 

ಭಾಗ ೬ 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ 
ತುಮಕೂರು- ರಾಯದುರ್ಗ ಮತ್ತು ತುಮಕೂರು- ದಾವಣಗೆರೆ ರೈಲ್ವೆ ಯೋಜನೆ, ತುಮಕೂರು-572 101 . 

ಭೂ ಸ್ವಾಧೀನ ಅಧಿನಿಯಮ 1894 ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 

ಎಸ್.ಎಲ್.ಎ.ಒ .ಎಸ್ . ಆರ್ ( ತು - ರಾ ರೈಲ್ವೆ) 04 /2012- 13 ದಿನಾಂಕ: 23 - 11 -2015 . 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ: 17 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ 
ಭೂ ಸಂಗ್ರಹಣ ಅಧಿನಿಯಮ (1894 ರ ಸಾಲಿನ ಕೇಂದ್ರ ಅಧಿನಿಯಮ 01 ರ) ಪ್ರಕರಣ 16 ( 2 ) ರ ಮೇರೆಗೆ ಈ ಮೂಲಕ ಅಧಿಸೂಚನೆಯಡಿ 
ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು- ರಾಯದುರ್ಗ ರೈಲ್ವೆ ಯೋಜನೆಯ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ 
ಸದರಿ ಭೂ ಸ್ವಾಧೀನ ಅಧಿನಿಯಮದ ಪ್ರಕರಣ 16 (1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಸೌತ್ ವೆಸ್ಟರ್ನ್ ರೈಲ್ವೆ 
ಇಲಾಖೆಯವರಿಗೆ ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಸಬಾ ಗ್ರಾಮಗಳು: ಸೀಗೇಪಾಳ್ಯ 

ಸ. ನಂ | ತರಹ | ವಿಸ್ತೀರ್ಣ ಆಕಾರ ರೂ . ಪೈ | ಸುಬರ್ದು ದಿನಾಂಕ 
2 | 3 

4 | 

5 . 


ಕ್ರಸಂ | 


1 


. 


_ 5 


| 


ಖುಷ್ಠಿ 


0 - 15 


0 - 38 


23 - 11 - 2015 | 


2 


| | 


6 / ಪಿ2 


ಖುಷಿ 


0 - 16 


0 - 36 


23 - 11 - 2015 


6 /3ಎ 


0 - 16 


0 - 68 


23 - 11 - 2015 


6 /3ಎ 


0 - 29 


1 - 21 


23 - 11 - 2015 


ಭಾಗಾಯ್ತು 
ಭಾಗಾಯ್ತು 
ಭಾಗಾಯ್ತು 
ಖುಷಿ 


5 


. 


6/3ಬಿ 


0 - 10 


0 - 42 


23 -11 - 2015 


772 


0 - 07 


0 - 15 


23 - 11 - 2015 


0 - 31 


0 - 70 


23 -11 - 2015 


7 /3 
7 /3 


0 - 27 


0 - 60 


23 - 11 - 2015 


ಖುಷಿ 
ಖುಷಿ 
ಖುಷಿ 
ಖುಷಿ 


12 


0 - 21 


0 - 40 


23 - 11 - 2015 


13 /3 


0 - 06 


0 - 14 


23 - 11 -2015 


11 


1374 


ಖುಷಿ 


0 - 12 


0 - 30 


23 - 11 - 2015 


ಖುಷಿ 


0 - 02 


0 - 03 


23 - 11 - 2015 


12 | 13 /4 | 

ಒಟ್ಟು 


04 - 32 


PR - 05 
SC -25 


ವಿಶೇಷ ಭೂ ಸ್ವಾಧೀನಾಧಿಕಾರಿ , 
ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ , ತುಮಕೂರು. 


ಮುದ್ರಕರು ಹಾಗೂ ಪ್ರಕಾಶಕರು : - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


